ಎಂ. ಜಿ. ನಾಗೆರಾಜ್‌* 


(ಜಮೀನು)ಗಳು 


"ಪನ್ಯ' ಎಂದರೆ ಕೊಡಗಿನ ಹಾಲೇರಿ ಅರಸರ 
ಖಾಸಗಿ ಕೃಷಿ ಭೂಮಿಗೆ ಇದ್ದ ಹೆಸರಾಗಿತ್ತು. ರಾಜರ 
ವಶಕ್ಕಿದ್ದ ಅರಮನೆ ಕೃಷಿ ಜಮೀನು ಎಂಬುದಾಗಿತ್ತು. 
ಅದಕ್ಕೆ ಆಂಗ್ಲರ ಆಡಳಿತ ನೀಡಿದ್ದ ವಿವರಣೆ ಹೀಗಿದೆ. 
Pannya isa term applied to crown lands 
formerly held by the Rajas now given out 
for cultivation on condition that they 
should be resignated whenever required by 
the government! ಕನ್ನಡ ನಿಫೆಂಟನಲ್ಲಿ ಸಣ್ಣಿಯ 
(ನಾಮಪದ) ಹೊಲ, ಭೂಮಿ, ಕಿಟಿಲ್‌ ನಿಫೆಂಟನಲ್ಲಿ 
ಸಣ್ಯ-ಸಣ್ಣಿ ಯ ಎಂದಿದ್ದು A Farm, ೩ Landed 
6810 ಕಾರಂತರ "ಸಿರಿಗನ್ನಾಡ ಅರ್ಥ ಕೋಶೆ'ದಲ್ಲಿ 
ಪಣ್ಯು- ಗೌರವ ಯೋಗ್ಯ, ವಿಕ್ರಯಕ್ಕಿರುವ; ಐ. ಮಾ. 
ಮುತ್ತಣ್ಣನವರ ಕೊಡನ ಕನ್ನಡ ನಿಘಂಟಿನಲ್ಲಿ ಪಣ್ಯ -- 
ರಾಜರ ಕಾಲದೆ ಜಾಗ, ರಾಜರೆ ಕಾಲದಲ್ಲಿ ಜಾಗೀರಾಗಿ 
ವಿಧಿಸಿದ ಆಸ್ತಿ; ಕನ್ನಡ-ಕನ್ನಡ ನಿಫೆಂಟುನಿನಲ್ಲಿ2 
ಪಣ್ಣಿ ಎಪಣ್ಣಿಯ-ಾವ್ಯವಸಾಯದ ಭೂಮಿ, ಸಾಗುವಳಿ 
ಭೂಮಿ, ಕೃಷಿಭೂಮಿ ಎಂಬ ಅರ್ಥಗಳಿವೆ. ಹಾಗೂ 
ಈ ದೇಶ್ಯ ಶಬ್ದಕ್ಕೆ ತಮಿಳಿನಲ್ಲಿ ಜ್ಞಾ ತಿಸದಗಳಾಗಿ ಪಣ್ಯೆ, 
ಪಣ್ಣೆ ಫಿ ನಂಬ ಶಬ್ದಗಳಿವೆ. ಎಂದೂ ಹೇಳಲಾಗಿದೆ. 
ಆದರೆ ಇಂದು ಕೊಡಗಿನಲ್ಲಿ ಸಾಗುವಳಿ ಭೂಮಿ, ಗೌರವ 


ಯೋಗ್ಯ ಭೂಮಿ ಎಂಬ ಅರ್ಥಗಳ ಸಂಯೋಗದಿಂದ 
ರಾಜ ಯೋಗ್ಯ ಅಥವಾ ಗುರುಯೋಗ್ಯ ಭೂಮಿ ಎಂಬ 
ಸಮೀಕರಣನನ್ನು ಗಮನಿಸಿದರೆ ಈ ಶಬ್ದದ ಚಾರಿತ್ರಿಕ 
ಮೂಲವನ್ನು ಕ್ರ. ಶೆ, ಆ೮೮ ರ ಬಿಳಿಯೂರಿನ ಗಂಗರ 
ಶಾಸನೆದಿಂದ ಹೆಕ್ಳುವುದಾಗುತ್ತದೆ. 


ಈ ಶಾಸನದಲ್ಲಿ "ಸೆಣ್ಣೆಗಡಬ್ಬದ' ಸತ್ಯವಾಕ್ಯ 
ಜಿನಾಲಯಕ್ಕೆ ಜ್ಞ ಎಣ್ಣುನೊಜು ಬತ್ತಮುಂ ತೆಜುವೊಂ' 
ಎಂದಿದೆ3 ಪೆಣ್ಣೆ ಕಡಜ್ಜ ಎನ್ನುವಲ್ಲಿ ಕಡಜ್ಜ- ಕಡಂಗ 
ಎಂಬ ಶಬ್ದಕ್ಕೆ ಕಂದಕ, ಕಾಲುವೆಯಿಂದ ಗಿಡಗಂಟಿಗಳ 
ಮಡಿಗೆ ನೀರು ಹಾಯಿಸಲು ಮಾಡಿಕೊಂಡ ಚಿಕ್ಕ ಹರಿ, 
ಎಂಬ ಅರ್ಥ ಕನ್ನಡ-ಕನ್ನಡ ನಿಫೆಂಟುವಿನಲ್ಲಿದೆ. ಈ 
ದೇಶ್ಯ ಶಬ್ದಕ್ಕೆ ತಮಿಳು, ಮಲೆಯಾಳದಲ್ಲಿ *ಕಡಜ್ಜು' 
ಎಂಬ ಜ್ಞಾತಿ ಪದವೂ ಇದೆ. ಕೊಡವ ಭಾಷೆಯಲ್ಲಿ 
*ಕಡಂಗಿ' ಎಂಬ ಪದವಾಗಿ ನೀರಿಲ್ಲದ ಕಂದಕ ಎಂಬ 
ಜ್ಞಾತಿನದಪೂ ಇದೆ. ಕೊಡನ ಭಾಷೆಯಲ್ಲಿ "ಕಡಂಗಿ 
ಎಂಬ ಪದವಾಗಿ ನೀರಿಲ್ಲದೆ ಕಂದಕ ಎಂಬ ಅರ್ಥ ಪಡೆದಿದೆ. 
ಆದರೆ ಗ್ರಾಮೀಣರಲ್ಲಿ ಗ್ರಾಮದ ಸುತ್ತ ತೋಡಿದ 
ಹಳ್ಳಗಳಿಗೆ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ "ಕಡಂಗ' 
ಎಂಬ ಶಬ್ದ ಬಳಕೆ ಆಗುತ್ತಿತ್ತು. ಕೊಡನ ಕನ್ನಡ 


ನಿಘೆಂಟನಲ್ಲಿ "ಕಡಂಗ' ಎಂಬ ಶಬ್ದವೂ ಇದ್ದು ಉದ್ದಕ್ಕೂ 


* ನಂ. ೨೯, ಮಹಡಿ ನೆಯ ಆತ್ನರಸ್ಸೆ ಶ್ರೀರಾನುಪುರೈ ಮಹಾಲಕ್ಷ್ಮೀಪುರ, ಬೆಂಗಳೂರು 
a =e > ೬, 
1 Glossary of Important Vernacular Terms Occuring in Coorg Official Correspon- 


dence, Bangalore, 1891, ೫. 22 


2 ಕನ್ನಡೆ-ಕನ್ನಡ ನಿಘಂಟು ಸಂ. ಕೆನ್ನಡೆ ಸಾಹಿತ್ಯ ಪರಿಷತ್ತು, ೧೯೮೮, ಪ್ರೆ, ೫೧೮೧ 


8 ಎ್ಮಕ್ಕೆ ನಂ. ೧ (ಪ), ಬಿಳಿಯೂರು. ೯೬, 


ಇತಿಹಾಸ ದರ್ಶನ 


ಕಟ್ಟಿ ಏರಿಸಲಾದ ಹಿಂದಿನ ಕಾಲದ ಮಣ್ಣಿನ ದಿಣ್ಣೆ 
ಎಂಬ ಅರ್ಥವಿದೆ. ಹಾಗೆ ನೋಡಿದರೆ ಬುಡದಲ್ಲಿ 
ಕಂದಕವಿರುವ ಮಣ್ಣಿನ ದಿಬ್ಬ ಎಂಬ ಅರ್ಥ ಇಂದೂ 
ಕೊಡಗಿನಲ್ಲಿ ಕಾಣುವ ಕಡಂಗಗಳ ಸ್ವರೂಪದಿಂದ ವಿದಿತ 


ವಾಗುತ್ತದೆ. ಇಷ್ಟೆಲ್ಲ ವಿವರಣೆಯ ಅಗತ್ಯವೆಂದರೆ ಈ. 


ಪನ್ಯ ಜಮೀನುಗಳಿಗೆ ರಕ್ಷಣಾರ್ಥವಾಗಿ ಈ ಕಡಂಗಗಳು 
ಪ್ರಾಚೀನ ಕಾಲದಿಂದಲೂ ಫಿರ್ಮಿತವಾಗುತ್ತಿದ್ದುಜೀ 
ಆಗಿದೆ. ಹಾಗಾಗಿ ೧೦ನೇ ಶತಮಾನದಲ್ಲಿ ಬಿಳಿಯೂರಿನ 
ಜಿನಾಲಯ *ಪೆಣ್ಣೆಗಡಜ್ಗ'ದ ನಡುವೆ ಇದ್ದಿರಬೇಕು. 
ಅಂದರೆ ಸುತ್ತಲೂ ಕಡಂಗದ ರಕ್ಷಣ ಸಹಿತವಾಗಿ ಸನ್ಯದ 
ವಿಶಾಲ ಕೃಷಿ ಭೊಮಿ ಇದ್ದು, ಜಿನಾಲಯಕ್ಕೆ ದತಿ 
೦ ನ ಎವಿ] 
ಬಿಟ್ಟಿದ್ದ ಕಾರಣ ಪೆಣಿ ಗಡಜ._ದ ಜಿನಾಲಯ” ಎಂದರು 
೦ @ ೧ 
ಹೆಸರಿದ್ದಿರಬೇಕು. 


ಕೊಡಗಿನೆ ನಿಳುಸಾವಿರ ಸೀಮೆಯವನ್ನು ನೀರ 
ಕೊಂಗಾಳ್ವ ದೇವನ. ಆಶ್ರಿತ ಕವಿಯೂ ಎನ್ನಲಾದ 
ಕ್ರಿ.ಶ, ೧೧೨೦ರ ವತಾಕ್ರಿಕಕನಿಯ ತನ್ನ 
*ಚಂದ್ರನಾಥಾಷ್ಟ'ಕದಲ್ಲಿ “ಪೆಣ್ಣೆಂಗಡಲ ಪುರವರಾಧೀಶ್ವರ 
ಚಂದ್ರನಾಥಾ' ಎಂದು ಸ್ತುತಿಸಿರುವಲ್ಲಿ ಬರುವ ಶಬ್ದ 
“ಪೆಣ್ಣೆಂಗಡಲು” ಗಮನಾರ್ಹವಾಗಿದೆ. ಬಹುಶ: ಪನ್ಯ 
ಜಮೀನಿನ ನೆರೆಯಲ್ಲಿದ್ದ ವಿಶಾಲ 
ಹೆಸರು ಬಂದು ಅಲ್ಲಿದ್ದ ಪನ್ಯ 
ವನ್ನೂ ಸೂಚಿಸಿದಂತಿದೆ. 


ಕೆರೆಯ ಕಾರಣ ಆ 
ಜಮೀನಿನ ಅಸ್ತಿತ್ವ 


ವಿ 


ಕ್ರಿ. ಶ. ೧೩೭೧ರ ಪಾಲೂರು ಶಾಸನದಲ್ಲಿ* 
"ನಾಲು ಮುತ್ತಾ ಮಯ್ಯಾಳುಮರಿಂ' ಎಂಬ ಪದಪುಂಜ 
ವಿದೆ. ಅದು ಕೊಡಗಿನ ಸಂದರ್ಭದಲ್ಲಿ ಮಯ್ಯಾಲ್ಲಾ 
ಮುಯ್ಯಾಳು ಎಂಬ ರೂಪ ಪಡೆಯುತ್ತದೆ. ರಾಜರು 
ನೀಡಿದ ಸವಲತ್ತಿನ ಕಾರಣ ಅವರ ಪನ್ಯ ಜಮೀನಿನಲ್ಲಿ 
ಬಿಟ್ಟಿಯಾಗಿ ನಿರ್ದಿಷ್ಟ ಸಂದರ್ಭಗಳಲ್ಲಿ ಕೆಲಸ ಮಾಡುವ 
ಪದ್ಧತಿ ಇತ್ತು. "ಮುಯ್ಯಾಳು' ಎಂದರೆ ವಿನಿಮಯ 


4 Neclakanta Sastry : A History 


of South India, 


ಸಹಾಯದ ದುಡಿಮೆ ನಿನಾ ಪ್ರತಿಫಲಾಪೇಕ್ಷೆಯ ಕೆಲಸ 
ನಲ್ಲ ಎಂಬುದು ಗ್ರಾಮೀಣ ಕೃಷಿಕರಲ್ಲಿ ಇಂದೂ 
ಪ್ರಚಲಿತವಿರುವ ರೂಢಿಯಾಗಿದೆ. ಅಂದರೆ ಇಂತಹ 
ಒಂದರಿ ಪದ್ಧತಿ ಕೊಡಗಿನ ಪನ್ಯ ಜಮೀನುಗಳಲ್ಲಿ ೧೪ನೇ 
ಶತಮತಾನೆದಲ್ಲಿತ್ತು ಎಂಬ ಸೂಚನೆ ದೊರೆಯುತ್ತದೆ. 
ಕ್ರಿ. ಶ. ೧೪೭೦ರ ನಿಜಯನಗರ ಕಾಲದ ಶಾಸನದಲ್ಲಿ 
ಹೊಲೆಯರು ವೀರ ಬಣಜರ ಕೈಕೆಳಗೆ ಹೀಗೆಯೇ 
ಅವಲಂಬಿತ ಆಳುಗಳಾಗಿ ಕೆಲಸ ಮಾಡುತ್ತಿದ್ದ ಬಗ್ಗೆ 
ಸೂಚನೆ ಇದೆ.5 ಅಂದರೆ ಮೇಲಿನ ಪದ್ಧತಿಯ ಒಂದು 
ಸಂವಾದಿ ರೂಸನಿನೆನಿಸುತ್ತಡೆ. ಕೊಡಗಿನ ಕೆಂಬಟ್ಟ, 
ಮಾರಂಗಿ, ಕುಕ್ಕ, ಯೆರವ ಇತ್ಯಾದಿ ದಲಿತ ವರ್ಗದ 
ಕೃಷಿಯಾಳುಗಳಲ್ಲಿ ಪ್ರ "ಮುಯ್ಯಾಳು' ಹೆಚ್ಚು ಪ್ರಚಲಿತ 
ದಲ್ಲಿವೆ. ಕಾರಣ ರಾಜರ ಕಾಲದಲ್ಲಿ ಪನ್ಯಪೆ 


ಗಳಾಗಿ ನೆಲಸ ಮಾಡಿದವರ ನಂಶೀಕರಾಗಿದ್ದಾರೆ. 


ಎಎ 
ಚಿ 
[a] 


ಕ್ರಿ. ಶೆ. ೮೮೮ರ ಬಳಿಯೂರು, ಕ್ರ. ಶ. ೯೭೮ರ 
ಪೆಗ್ಗೂರು ಗಂಗರ ಶಾಸನಗಳಲ್ಲಿ "ಮಯ್ಹಾಮರಿಗರುಂ' 
ಎಂಬ ಶಬ್ದವಿದೆ. ರೈಸರು ಐದು ದಾಮರಿಗರು 
ಎಂದು ಅರ್ಥೈಸಿದ್ದಾರೆ. ದಾಮರಿಗೆ ಎಂದರೆ ಭಟ, 
ಯೋಧ ಎಂಬುದು ಕನ್ನಡ-ಕನ್ನಡ ನಿಫೆಂಟುವಿನ 
ಅರ್ಥವಾಗಿದೆ. "ದಾಮ' ಎಂದರೆ "ಹಗ್ಗ' ಎಂದು ಅರ್ಥ 
ವಿರುವ ಹಿನ್ನೆಲೆಯಲ್ಲಿ ದನಗಾಹಿ ಮನೆಮಕ್ಕಳು, ಕೃಷಿ 
ಆಳುಗಳು ಎಂದೂ ಅರ್ಥಬರುವಂತಿದೆ. "ಎಣ್ಮುನೂರು 
ಭತ್ತ' ಅಂದರೆ ೮೦೦ ಭಟ್ಟ ಕೃಷಿ ಭೂಮಿಗೂ 
ಅವರು ಕಾಪುಎರಕ್ಷಿಸುವ ಹೊಣೆ ಹೊರಬೇಕಿತ್ತು. ಈ 
ಪ್ರಮಾಣದ ಭಟ್ಟಿಗದ್ದೆ ವಿಶಾಲನಾದ ಕೃಷಿ ಗಜ್ಜಿಯೇ 
ಹೌದು. 


ಕ್ರ. ಶೆ. ೧೧೭೫ರ ನೆಂದಿಗುಂದ ಶಾಸನದ "ಬಿಟ್ಟಿ 
ಬೆಸೆ', ೧೩ನೇ ಶತಮಾನದ ಗೋಣಿಮರೂರು ಶಾಸನದ 
"ಬಿಟ ಯಿಂನಿಷ್ಟು' ಎಂಬ ಶಬ್ದಗಳು ಜೆಂಗಾಳ ಸರ ಕಾಲದ 


London 1955, p. 315 ರೀತ್ಕ 


ಕ್ರಿ. ಶ್ರ ೧೫೪೨-೬೪ ರ ಅವಧಿಯಲ್ಲಿ `ತಂಜಾವೂರನನ್ನ `` ಗೆದ್ದೆ ರಾಮರಾಜನಿಗೆ ಇತ್ತ ಉಡು ೊರೆಗಳಲ್ಲಿ "ಕಳಂಜು' ಗಳು 


(ಶಬ್ದ) ಇವೆ. 
5.೫ 7. Mahalingam : 
Madras, 1975, p. 10 


೨೨೪ 


Administration 


ಅದಾಗಿ ಈ ಶಾಸನದ ಕಾಲ ಕ್ರಿ. ಶ. ೧೩೭೧ ಕ್ಕಿಂತ ಹಿಂದೆಸಾಗದು. 


and Social life under Vijayvn agar 


ಅ 


ಇತಿಹಾಸ ದರ್ಶನ 


ನವ್ಯದ "ಮುಯ್ಯಾಳು'ತನ ಸೂಚಿಸಬಹುದು. ಬಹುಶಃ 
ಸಾಲೇರಿ ರಾಜರ ಕಾಲದಲ್ಲಿ ಜನರು ಹೆಚ್ಚಾಗಿ ಚಿಕ್ಕ 
Ri ಯಾವ ಪ್ರತಿಸಲವನ್ನು ಯತೆ 
ಚಿತ ದುಡಿದು ಬೇಕಿದ್ದನ್ನು. ಮಾತ್ರ ಬೆಳೆದು ಜೀವಿಸು 
ತ್ತಿದ್ದರು. ಇಲ್ಲಿನ ದುಡಿಮೆಗೆ ಇಟ್ಟಿ ಬಿಟ್ಟಿ ಚಾಕರಿ್‌ 
ಸಂಜಿ ಹೇಳುತ್ತಿದ್ದರು. ಇಂದು ಗಾಡೆಯ ರೂಪದಲ್ಲಿ 
೫ ಶಬ್ದ ಬಳಕೆಯ ಸ ಆಂದರೆ ಈ ಶಬ್ದ “ಮುಯ್ವಾಳು' 
ತನಕ ಒಂಡು ನೊನಮಾಗಿದೆ ಎನ್ನ] ಬೇಕು. 


. ೧೨೭೮ರ ನಿಡುತ ಶಾಸನದಲ್ಲಿ 
ಸ ಹಿಂದಣ ಹರೆ ಯಗಡ್ಡೆ' ಎನು ವುದ ನ ಪನ್ಯದ 
ನಿಶಾಲರೂಪದ ಗದ್ದೆ ಎಂಬ ಸೂಚನೆ ನೀಡುತ್ತದೆ. 
ದೆ ಉಳಿದ ವಿವರಗಳು ಅದಕ್ಕೆ ಇಂಬುಕೊಡು 
ಚೆಂಗಾಳ್ತೆರ ಪಿತ: ಹಾವೇರಿ ರ ಕಾಲ 


ರಿ ಗಾಳ್ವರ ಕ್ರೈ. ಶ 


ಸ್ವರೂಪವನ್ನು ೬. ಅಗ್ಗ ಕ ದಲ್ಲಿಯೂ 
ಷೊ ವ್ಯವಸ್ಥೆ ನಮಹಂದುವರಿದರೊ ಖಾಸಗಿ ಧಾ 
೬ುಪರೆ ಕೊಡನ, ಗೌಡ ಜನಾಂಗಗಳಿಗೆ ಹಂಚಿದಂತೆ 
ಕಾಣುತ್ತದೆ. ಕೆಲವರು ಗಜ್ದೆ ರಗಳನ್ನಾಗಿಯೆ ಉಳಿಸಿ 
ಕೊಂಡರೆ ಇನ್ನು ಕೆಲವರು ತೋಟಿಗಳನ್ನಾಗ ಸರಿವರ್ತಿಸಿ 


ದ್ಹಾರೆ, ಆದರೆ ಅನಕ್ಕೆ ಪ 5 ಸನ್ಯ ಜನೀನು ಎಂಬ ಹೆಸರು 
ಮಾತ್ರ ಉಳಿದಿದೆ. ಜಕರ ಕಾಲದಲ್ಲಿಯೂ ಪನ್ಯದ 
ಜಮೀನುಗಳನ್ನು, ತಮಗೆ ಸಲ್ಲಿಸಿದ ಸೇವೆಯ ಕುರುಹಾಗಿ 
ಸೊಡಗಿನೆ ಜನರಿಗೆ "ಜಮ್ಮ' ಭೂಮೀ ಅನ್ಯರಿಗೆ 
ಜಾವುದೇ ಬಗೆಯಲ್ಲಿ ವರ್ಗಾಯಿಸಲು ಬಾರದೆ ನಂಶ 
ಡಾರಂಪರ್ಯ ಅನುಭವಿಸುವ ಕೃಷಿ ಭೂಮಿ, ಜನ್ಮಸಿದ್ಧ 
ಸಕ್ಕಿನೆ ಭೂಮಿಯಾಗಿ ನೀಡಲಾಗಿದ್ದು ಅಂತಹವರ 
ಮೂಶಿೀಕರು ಇಂದು ಇದ್ದಾರೆ. 


ಘ್‌ 


ಪನ್ಯಗಳಿರುವ ನೆಲೆಗಳು 


ಹಾವೇರಿ ಅರಸರ ಕಾಲದಲ್ಲಿ ಅವರಿಗೆ ಸಂಬಂಧಿಸಿ 
ಹೆಂತೆ, ಶುರು ಪನ್ಯವಾಗಿ ಕುಟ್ಟಿ ದೆ ಪನ್ಯ, ನಡುಪ ಪನ್ಯವಾಗಿ 
ಅರಮೆೇರಿ ಪನ್ಯ, ಕೊನೆ ಪನ್ಯವಾಗಿ ಅಪ್ಪಂಗಳ ಪನ್ಯ 
ವಿತ್ತು. ಕುಟ್ಟಿದ ಪನ್ಯ ಹಾನೇರಿ ಅರಸರ ಕಾಲಕ್ಕೆ 


ವ್ಯವಸ್ಥೆ ಗೊಂಡಿದ್ದರೂ, ಸನಿಹೆದ ನಾಗರೆಹೊಳೆ- 
ಕುಂತೂರು ಹಾಗು ಹೈಸೊಡ್ಲೂ ರಿನ ಶಾಸನಗಳು ಆ 
ನೆರೆಯಲ್ಲಿವ್ದ ಪನ್ಯ ಗದ್ದೆಯ ಒಂದು ಸ್ವರೂಪವನ್ನೂ 
ಸೂಚಿಸುವಂತಿವೆ. ಜೆಂಗಾಳ್ವರು ಆ ನೆಲೆಯಲ್ಲಿ ಆಳಿದ 
ಕಾರಣ ಅವರ ಕಾಲದಲ್ಲಿಯೂ ಅಂತಹ ಗದ್ದೆಗಳ 
ಫಿರ್ವಹಣೆ ಆಗಿರಬೇಕು. ಹಾವೇರಿ ಅರಸರಿಗೆ ಆ ಹಿನ್ನೆಲೆ 
ತಿಳಿದಿದ್ದ ಕಾರಣ, ಮಡಿಕೇರಿ, ಹಾಲೇರಿ ರಾಜಧಾನಿ 
ಮಾಡಿಕೊಂಡು ಕುಟ್ಟಿ ಪನೈನನ್ನು ಶುರುಪನ್ಯವಾಗಿ 
ಪರಿಗಣಿಸಿ ನಿರ್ವಹಿಸಿರಬೇಕು. ಅಲ್ಲಿಂದ ಕಕ್ಕಬ್ಬೆ ಬಳಿ 
ನಾಲ್ನಾಡು ಅರಮನೆಗೆ ಬರುವಲ್ಲಿ ಮಧ್ಯನೆಲೆ ಆರಮೇರಿ 
ಆಗಿ ಅದು ನಡು ಸನ್ಯವನ್ನಾಗಿಸಿರಬೇಕು, ಮಡಿಕೇರಿ 
ಬಳಿ ಅಪ್ಪಂಗಳ ಉತ್ತರ ಕೊಡಗಿನ ಪಶ್ಚಿಮ ತುದಿಯಾಗಿ 
ಅಲ್ಲಿನ ಸನ್ಯ ನ್ನು ಕೊನೆನನ್ಯ ಎಂದಿರಬೇಕು. ಜೊತೆಗೆ 
ಈ ಪನ್ಯಗಳು ರಾಜರು ಹಾಗು ಆಡಳಿತದ ಅನುಕೂಲ 


ಕ್ಕಾಗಿ ಯೂ ಇದ್ದಂತಹೆವಾಗಿದ್ದುವು. 


ಕುಟ್ಟಿ, ತೈಲ, ಕುರ್ಚಿ, ಮಂಚಳ್ಳಿ, ಬಿಳಿಯರು 
ಜೆಸೆಗೂರು. ಕೈಕೇರಿ, ಅನ್ಮುತ್ತಿ, ವೀರರಾಜಪೇಟಿ 
ಅರಮೇರಿ, ಮಲ್ಲಂಭಟ್ಟಿ, ಕಳತ್‌"ಮಾಡು, ಬೇತ್ರಿ 
ಮುರ್ನಾಡು, ಕಗ್ಲೋಡ್ಲು » *ಕುಂಜಿಲ್ಕ, ನಾರೆಂಬಜೆ 
ಪನ್ಯ, ನೆಲಜಿ ಅಪ್ಪಂಗಳ ಪನ್ಯ, ಹಾಲೇರಿ, ಗಾಳಿಬೀಡು, 
ಗರ್ವಾಲೆ ಮಾದಾಪುರ, ಬಿಳಿಗೇರಿ, ಸಿರಂಗಾಲ, 
ನಾಕೂರು, ಹೆರವನಾಡು, ಬೆಟ್ಟಿಗೇರಿ, ಗರಗಂದೂರು, 
ನೆಂಜರಾಯಪಟ್ಟಿಣ, ಉಲುಗುಲಿ, ಹೆರೆದೂರು, ಕೆಳಕೇರಿ 
ನಿಡುಗಣೆ, ಸಿದ್ದನಬಾಣೆ ಇತ್ಯಾದಿ ಪನ್ಯಗಳ ಹೆಸರು 
ಸದ್ಯಕ್ಕೆ ಲಭ್ಯವಾಗಿವೆ. ಈಗ ಇವುಗಳಲ್ಲಿ ಕೆಲವು ಮಾರಿ 


ಹೋಗಿವೆ. ಡಿ. ಎನ್‌. ಕೃಷ್ಣ ತ್ಮ ಯ್ಯನವರ “ಹೊಡಗಿನೆ 
ಇತಿಹಾಸ” (ಪು. ೩೪೪) ಕೃತಿಯಲ್ಲಿ ಪನ್ಯಗಳ ಸಂಖ್ಯೆ 
೨೪ ಎಂದಿದೆ. ಇನ್ನೊಂಡಿಡೆ ೫೪ ಎಂದಿದೆ. ಬಹುಶಃ 


ರಾಜರ ನೇರ ಆಡಳಿತಕ್ಕೆ ೨೪ ಪನ್ಯಗಳು ಒಳಸಟ ದ್ದಿರ 
ಬೇಕು. ಇನ್ನು ಕೆಲವು ರಾಜರೇ ತಮಗೆ ಯುದ್ಧ ಗಳ 
ಸಂದರ್ಭಗಳಲ್ಲಿ ಸಹಾಯ ಮಾಡಿದವರಿಗೆ ಫೀಡಿದ್ದಿರ 
ಬೇಕು. 


ರ್ಕ ಬೆಂಗೆಳೂರುು ೧9೮3 ಪ್ರ. ೧೬೮, 


[29] ೨೫ 


ಪನ್ಯ ಜಮೀನುಗಳ ಲಕ್ಷಣಗೆಳು 

ಪನ್ಯ ಜಮೀನುಗಳು ಸಾಮಾನ್ಯವಾಗಿ ಒಳ್ಳೆಯ 
ಫಲವತ್ತಿನೆ ಜಮೀನುಗಳಾಗಿದ್ದವು. ನೀರು ತಡಕಟ್ಟಿದ 
ನೀರಾವರಿ ಸೌಕರ್ಯ ಹೊಂದಿದ್ದವು. ಇವು ಬಹಳ 
ವಿಶಾಲವಾದ ಗಪ್ಜೆಗಳಾಗಿನೆ, ನೆರೆಯಲ್ಲಿ ತೋಡು 
ಅಥವಾ ಕೆರೆಗಳು, ಗೆರೆಕಾಡು ಹಾಗು ಬಾಣಿಜಾಗ 
ಹೊಂದಿರುವಂತಹವು, ಸಾಮಾನ್ಯವಾಗಿ ಭದ್ರಕಾಳಿ, 
ಭಗವತಿ, ಸನ್ನಂಗಾಲತ್ತಮ್ಮೆ ದೇಸರ ಕಾಡು, ದೇವರ 
ನೆಲೆ ಅಥವಾ ಮಠಗಳನ್ನು ಹೊಂದಿರುತ್ತವೆ. ಸಹಜ 
ವಾಗಿ ಜಮೀನಿನ ನೆರೆಯಲ್ಲಿ ಕೃಷಿಯಾಳುಗಳ ವಸತಿ 
ಇರುತ್ತದೆ. ವಿಶೇಷತಃ ಕೆಂಬಟ್ಟಿಗಳು ಮೂಲನಿವಾಸಿ 
ವರ್ಗದವರಾಗಿ ಇವುಗಳಲ್ಲಿ ಹೆಚ್ಚು ನೆಲೆ ಹಾಗು ಸಂಖ್ಯೆ 
ಗಳಲ್ಲಿ ಇರುವುದುಂಟು. ಖಾಸಗಿ ಪನ್ಯಗಳಾದರೆ 
ಮನೆತನದ ಹಿರಿಯರ ಸ್ಮಾರಕ ಕಟ್ಟಡವಾದ ಕ್ಫೈ ಮಡ 
ಗಳನ್ನು ಹೊಂದಿರುತ್ತವೆ. ದೇವರ ಕಾಡುಗಳು 
ನೆರೆಯಲ್ಲಿರುತ್ತವೆ.. ಐನ್‌ಮನೆ, ಕಲ್ಲು ಬೋಟಿಗಳು 
ನೆರೆಗಿರುತ್ತವೆ. ಈ ಗದ್ದೆಗಳಲ್ಲಿ ಸಾಮಾನ್ಯವಾಗಿ ಬಿಳಿ 
ಭತ್ತ, ಕರ್ತೆ (ಕೆಂಬತ್ತಿ ಭತ್ತ) ಲೆಳೆಯಲಾಗು 
ತ್ಮೆ. 


ಪನ್ಯ ಜಮೀನಿನ ನಿರ್ವಹಣೆಯ ಉದ್ದೇಶಗಳು? 

೧ ಸೇನೆಯು ಯುದ್ಧಕ್ಕೆ ಹೋಗುವಲ್ಲಿ ಅಥವಾ ಗಡಿ 
ಕಾಯಲು ಹೋಗುವಲ್ಲಿ ಪನ್ಯ ನೆಲೆಗಳು ಹಾದಿಯ 
ತಂಗುದಾಣವಾಗಿರುತ್ತಿದ್ದುವು. ಸೈನ್ಯವು ಮಡಿಕೇರಿ 
ಯಿಂದ ಹೊರಟಿಕೆ ಮೊದಲು ಅಪ್ಪಂಗಳ ಪನ 
ನೆಂತರಲ್‌ ಮೈಲಿ ದೊರದೆ ನಾಪೊಕ್ಸು ನೂರಂಬಡೆ 
ಪನ್ಯ ನಂತರ ಕುಂಜಲ ಪನ್ಯನಾಗಿ ನಾಲ್ಕನೇ 
ಪನ್ಯ ನಾಲ್ದಾಡು ಅರಮನೆ ಬಳಿ ಸಾಗು 
ತ್ತಿ ತ್ತು. 


೨ ಬಂದ ಸೈನ್ಯಕೆ, ಅನ್ನ ಬೇಯಿಸಿ ಊಟ ಹಾಕುವ 
ವ್ಯವಸ್ಥೆಗೆ ಸನ್ಯ "ನಿ ಯ ಭತ್ತ ಅಣೆಯಾಗಿರು 
ತ್ತಿತ್ತು. ಇಂತಹ ಪನ್ಯದ ಪಾರು ಪತ್ಯೆಗಾರರಾಗಿ 
ಕೊಡನರ ಕೆಲವು ಮನೆತನೆಗಳನರು ಇದ್ದರು. 


7 ಈ ಅಂಶಗಳನ್ನು ನಿಳಿಸಿಷೆನರು 
ದಿವಾನನ ನಂಶೀಕೆರು) 


ಸಿ೨೬ 


ಆಯಾ ಪ್ರದೇಶಗಳೆಗೆ ಅಲ್ಲಿನು ನಾಯಕ ಮನೆತನ 
ಗಳು ಪಾರುಸತ್ಯಗಾರರಾಗಿ ನೇಮಕವಾಗುತ್ತಿ 
ಮ್ಲೆವು, 


೩ ಕಕ್ಕ ಬ್ಬೆ ಇಳಿಜಾರಿನಿಂದ ಮಡಿಕೇರಿ ಕಡೆ ಈಗಲೂ 
ಬ್‌ ಕೊಂಕಣಿಗಳ ಪೂರ್ವಜರು ರಾಜರ ಈ 
ಕ್ಯಾಂಪುಗಳಿಗೆ ಪನ್ಯ ಗದ್ದೆಯ ಭತ್ತದಿಂದ 
3 ಮಾಡಿಕೊಡುತ್ತಿದ್ದರು. ಗಡಿ 
ಕಾಯುವವರಿಗೆ ಬರಿ ಅವಲಕ್ಕಿ ಮಾತ್ರ ಒದಗಿಸ 
ಗುತ್ತಿತ್ತು. 
ಪನ್ಯದ ಬಗೆಗಳು 
ಅರಮನೆ ನನ್ಯ ಭು ರಾಜರೆ ಖಾಸಗಿ ಕೃಷಿ 
ಭೂಮಿಗಳಾಗಿ ಅರಮನೆ ಯ ಆಶನೆ ವ್ಯವ 
ನಿರ್ವಹಣೆಗೆ ಯುದ್ಧದ ಸೈನಿಕರ ಆನ 
ಗಡಿಕಾವಲಿನವರ ಅವಲಕ್ಕಿ ಸರಬರಾಜ ಸು ವ್ಯವಸ್ಥೆಗೆ 
ಬಾಧ್ಯವಾಗಿದ್ದಾವು. 


ಸೇವಾನುದಾನ ಪನ್ಯಗಳು ಪಾರುಪತ್ಯಗಾರರು 


ಹಾಗು ಯುದ್ಧದಲ್ಲಿ ಶಾರ್ಯ ತೋರಿದವರಿಗೆ ಫೀಡಲಾಗು 
Ne 'ಮೀನುಗಳಾಗಿ ಕಾಣ ಬರುತ್ತವೆ. ಧಾರ್ಮಿಕ 
ದಾನ ಗಳು, ಮಠದಲ್ಲಿ ನಡೆಯುವ ದಾಸೋಹಕ್ಕೆ 


Hd 
ಇಲ್ಲ 
ho) 
ಅನ್ನೆ ಸತ್ಯಗಳ ನಿರ್ವಹಣೆಗೆ ಬಳಕೆಯಾಗಿದ್ದ ಂತೆ ಸ 
ಸತ್ರಗಳ ನಿ 


ಕುಂಜಲ ಗ್ರಾಮದ ಪನ್ಯದಲ್ಲಿ ರಾಜರ ಕಾಲದಲ್ಲಿ 
ಮಂಡಿರ ಮನೆತನದವರು ನಂತರ ಅಪ್ಪಾರೆಂಡ ಮನೆತನದ 
ವರು ಸ ನಿರ್ವಹಿಸಲು. ಬಂದರು. ನೆಲಜಿ ಪನ್ಯಕ್ಕೆ 
ಮಂಡಿರ ಆವರು ನಿರ್ವಹಣೆಗೆ ನಿಂತ ಮೇಲೆ ಕೈ ಕೇರಿ 
ಪನ್ನದ ನಿರ್ವಹಣೆಗೆ ಕೊಡಂದೇರ ಮನೆ ತನದವರು 


ಶ್ರಿ 
ನಿಂತರು. ಕುಂಜಿಲದಲ್ಲಿ ೮೦೦ ಭಟ್ಟಿಗದ್ದೆ ಪನ್ಯವಿದೆ. 


ಕಳತ್‌ ಮಾಡುವಿನೆ ಕೊಲ್ಲೀರ ಮನೆತನದವರು 
ರಾಜತ ಕಾಲಕ್ಕೆ ಸೆಲ್ಲಿಸಿದ ಸೇವೆಗಾಗಿ ನೀಡುತ್ತಿದ್ದ ಜಮ್ಮ 
ಅಧಿಕಾರ-ಕೊಲ್ಲು ಕೊಲ್ಲಾಮ ಇವುಗಳಲ್ಲಿ ಆರಿಸಿ 


ಕೆಕ್ಟೆಔೆಯ ಶ್ರೀ ಅಪ್ರಾರಂಡ ಎನ್‌. ಕರುಂಬಯ್ಯ (ಪನ್ನ ನಿರ್ನಹಣೆಕಾರರೆ ಬೋಪು 


ಇತಿಹಾಸ ದೆರ್ಶನೆ 


ಒ 


a 


ಸಾಂಡಿದ್ದು ಅಧಿಕಾರವಂತೆ. ಜೊತೆಗೆ ಹಾವೇರಿ ಆರೆಸರು 
ನ್ಯ ಭೂಮಿಯನ್ನು ನೀಡಿದರಂತೆ. ಸನ್ಯತ್‌ ಆರ 
ಯೂ ಇತ್ತು, ಕಾಟಕಾಯಿ ಯುದ್ದಕೆ ಕ್ಕೆ ಅಚ್ಚೋ 
ಚ್ಚಯ್ಯ (ಮನೆತನದ ಸ ಹೋಗಿ ಸೇವೆ ಇಕಿ 
ಆಂಗ್ಲ ರ ಕಾಲದಲ್ಲಿಯೂ ನ್ಯ ದೊರಕಿತು. ಆರಾ 
ಪ್ಲಿವುಮಂಟು. ಇವರಿಗೆ 


2 


ರ ಮನೆಗೆ ಪನ್ಯತ್‌ wi br 


೪ ಸಾವಿರ ಭ ಭಟ್ಟ ಗದ್ದೆ ಯಾಗಿ ಬಂದಿದೆ. ಅಚ ಸ್ಸಯ್ಯುನ 
ಕೈಮಡವೂ ಇದೆ. ಪೂರ್ವದಿಂದಲೂ ಬಂದಂತೆ ಕಲ್ಲು 
ಬೋಟಿಗೆ ಕಣದ ಕಾಲದಲ್ಲಿ ಬನದ ಕೋಡುಗಳನ್ನು 
ಹೌಲ್ಲೆನಿಂದ ಮಾಡಿ ಸಿಗಿಸಿ ದಾನ ನೀಡಿ ಆಚರಣೆಗಳನ್ನು 
ನಡೆಸುತ್ತಾರೆ. ಇವರೆ ಈ ಭೂಮಿಗೆ ಸೇರಿದಂತೆ 


ಐಯ್ಯಪ್ಪ ದೇವರ ಕಾಡು ಇನೆ. ಐನ್‌ ಮನೆಯೂ 
ಇದೆ. ಈ ಗಡ್ಡೆಗೆ ಸಂಬಂಧಿಸಿದಂತೆ ಕೆಂಬಟ್ಟಿಗಳ ದೇವರ 
ಇಡು ಕಡಂಗ. ಸಹಿತವಾಗಿ ಇದೆ. 


ಉದಾಹರಣೆ ಆಗಿ 
ನಾರಾಯಣ ಇದ್ದಾನೆ; ಕೆಳಕೇರಿ 
ಫಿ ಸನ್ನದ್ದ ಯ್ಯ ಅವರಿಗೆ 
by> ಸ ದೇವಮ ನವರಿಗೆ 

ಪನ್ಯದ ಡೇನಮ ನೆಂಬ ಹೆಸ Ke ಕಡತವೇ ಇದೆ 


ಮಲ್ಲಂಬಟ್ಟಿ ಪನ್ಯವು ಬಲ್ಲ ಚಂಡ ಮನೆಶನಕ್ಸಿದೆ. 
ರೆ ಕಾಲಕ್ಕೆ ದವಸ ಧಾನ್ಯಗಳನ್ನು ಬೆಳೆದು ಅರೆ 


ಜ 
ರ 
ವ ಕ ಕಳುಹಿಸಲು. ಇನರನ್ನು ನಿಯೋಜಿಸಿದ್ದ ಂತೆ 


pe ನಾಡು ಅರಮೆರಿಯಲ್ಲಿ ೨೦೦ ಭಟ್ಟ 
ನಿ ಕೆಂ ಬಟ್ಟಿ ಹೆರಿಜನರಿಗೂ ಇದ್ದು. ಅದಕ್ಕಾಗಿ 
ಪನ್ಯ ಹೆರಿಭನಕೆನ್ನು ಕ್ಕಿದ್ದರು. ರಾಜರ ಕಾಲ 
ಕ್ಸಾಗಿ ನೀಡಿದ್ದ ವಡಿ ಕತ್ತಿ ಹಾಗು ಕ್ರಿ. ಶೆ. 
ನಿರೂಪ ಕೆಂಬಟ್ಟಿ ಬಾಳೆಕುಟ್ಟಿ ಮನೆತನದವ 
ರಲ್ಲಿದೆ. ಆದರೆ ರಾಜರ ನಂತರ ಆ ಭೂಮಿಯನ್ನು 


ವಿತರಣೆ ಮಾಡಿದರೆನ್ನಲಾಗಿದೆ. ಇದಲ್ಲದೆ ಅರಮೇರಿಗೆ 
ಪ್ರ ತ್ಯೆ (ಕವಾಗಿ ೫೦೦ ಭಟ್ಟಿ ನ ನನ್ಯ ಭೂಮಿ ಇದಿ, 


ಗರ್ವಾಲೆಯಲ್ಲಿ ಕೈತರು ರಾಜರ ಆಶ್ರಿತ 
ಕುಳಗಳಾಗಿದ್ದರು. ಜಂಮ, ಉಂಬಳಿ ಪನ್ಯ ಭಾಗಗಳನ್ನು 
ಸಲ್ಲಿಸಿದೆ ಸೇವೆಗಾಗಿ ಪಡೆದರು. ಇಂದು ಸನ್ಯ ಜಮೀನಿನ 
ಕೆಲವಷ್ಟು ಭಾಗಳನ್ನು ಗರ್ವಾಲೆ ಶಾಲೆಗೆ ಬಿಟ್ಟು 
ಕೊಟ್ಟಿದ್ದಾರೆ. ಕೋಲಾಟಿದ ಮಂದಿ (ಮೈದಾನ) 
ಗೆಂದು ಎಲ್ಲ ಸೇರಿ ಒಟ್ಟು, ೧೫೦ ಎಕೆರೆ ಬಿಟ್ಟು ಕೊಟಿ 
ನ್‌ ಟೆ ಬೆ ಬೆ 

ದ್ದಾರೆ; 


ಮಠಗಳಿಗೆ ಇದ್ದ ಪನ್ಯಗಳು 
ನಿರ್ವಹಿಸಲ್ಪಡುತ್ತಿ ದ್ವಂತೆ ತೋರುತ್ತದೆ. 


ಅಲ್ಲಿನವರಿಂದಲೇ 


ಪನ್ಯ ಜನೀನಿನೆ ಕೆಲಸದಾಳುಗಳು : 

ರ ಸಂತ ಭೂಮಿಯಾಗಿ ರಾಜರ ಪನ್ಯ 
ಅಥವ ಅರಮ ಭೂಮಿ ಇರುತ್ತಿತ್ತು. ಇದರಲ್ಲಿ 
ದುಡಿಯುತ್ತಿದ್ದವರು. ಜನ್ಮ ದಾಳುಗಳು, ಕೃ ಹಿಯಾಳು 
ಗಳು, ಅಸ ಹ್‌ ಅಥವಾ ಬುಡಕಟ್ಟನ ಜನರಾಗಿರುತ್ತಿ 
ದ್ದರು. ಭಾ ಜಮ್ಮ ದಾಳುಗಳಲ್ಲಿ ಸಾಮಾನ್ಯ ವಾಗಿ ೧೨ 
ಬಗೆ ಜಾತಿಯನರಿದ್ದು ಅವರಲ್ಲಿ ಕೆಂಬಚ್ಟ. ಮಾರಂಗಿ 
ಬೆಟ್ಟ ಕುರುಬರು, ಜೇನು ಕುರುಬರು, ಯೆರವರು 
ಇತ್ಯಾದಿ ಜನಾಂಗದವರೂ ಇರುತ್ತಿದ್ದರು. 


ಕೊಡಗು ರಾಜರ ಕಾಲದಲ್ಲಿ ಹೆಚ್ಚಾಗಿ ಕೆಂಬಟ್ಟಿ 
ಗಳೇ ಪನ್ಯ ಜಮೀನುಗಳಲ್ಲಿ ಕ್ಕ ್ಸ ಸಿಯಾಳುಗಳಾಗಿದ್ದರೆಂಬೂ 
ದಕ್ಕೆ ಜನಪದ ಹಾಡಿನ ಸಾಕ್ಷಿಯಾಗಿ, ಸನ್ಹಾಂಗಾಲತ್‌ 
ಮ್ಮಯ ಹಬ್ಬದ "ನಾಡು ಕರೆಯೋನೆ' ಆಚರಣೆಯಲ್ಲಿ 
ಕಾಣ ಬರುವುದೇ ಆಗಿದೆ. ಆದರಲ್ಲಿ ಇಡೀ ಕೊಡಗಿನಲ್ಲಿ 
ಕೆಂಬಟ್ಟಿಗಳು ಇದ್ದ ನೆಲೆಯನ್ನು ಸ್ಮರಿಸಿ ಈಗಲೂ 
ಕರೆಯುವುದು ಸಾಂಕೇತಿಕವಾಗಿದೆ. 


ಅನೇಕ ಕೊಡವ ಮನೆತನಗಳ ಜಮೀನಿನಲ್ಲಿ, 
ಕೆಂಬಟ್ಟಿ, ಮಾರಂಗಿ, ಡೊಂಬ, ಹಜಾಮ ವರ್ಗದ 
ಆಳುಗಳು, ವಂಶಪಾರಂಪರ್ಯ ಮನೆ ಕುಡಿಗಳಾಗಿ 


ದೇನಾಲಯ ದತ್ತಿ ನಿಧಿ ಸಮಿತಿಯ ಮೇನೆಜರ್‌ ಶ್ರೀ ಎಸ್‌. ಎಸ್‌, 


೨.೨೭ 


ಗರ್ವಾಲೆಯಲ್ಲಿ ಕುಕ್ಕ ಹೆರಿಜನರೂ ದುಡಿಯುತ್ತಾರೆ. 
ಇನರ ಮಧ್ಯೆ ಅತ್ಮೀಯ ಸಂಬಂಧೆಗಳು ಇಂದಿಗೂ 
ಸಹಯೋಗದಿಂದಿದೆ. ರಾಜರ ಕಾಲಕ್ಕೆ ಕೊಡವರು, 
ಗೌಾತರು, ದಲಿತ ವರ್ಗದವರು ಎಲ್ಲರೂಪನ್ಯ ಜಮೀನಿ 
ನಲ್ಲಿ ದುಡಿಯುತ್ತಿದ್ದುದುಂಟು. ಉತ್ತು ಬಿತ್ತಿ ಮುಂಸತ್ತಿನ 
ಕೆಲಸ ಮಾಡಬೇಕಿತ್ತು. ಆದರಿಂದಾಗಿ ಒಂದು ಜಾತಿ 
ಭೇದದ ಕಲ್ಪನೆಗೆ ಅನಕಾಶನಿರುತ್ತಿರಲಿಲ್ಲ ಎಂಬುದು 
be ಅಂಶ. 


ಪನ್ಯ ಜನೋನುಗೆಳ ಸಾಂಸ್ಕೃತಿಕ ಮಹತ್ವ 


೧ ಪನ್ಯಗಡ್ಡಿಗಳು ವಿಶಾಲ ಗಡ್ಡೆಗಳಾಗಿದ್ದು ದರಿಂದ 
ಅಲ್ಲಿ ನಡೆಯುತ್ತಿದ್ದ ಓಟ್‌ನಾಟ ಸ್ಪರ್ಧೆ ನಾಟ 
ಹಾಕಿದೆ (ಕೆಸರುಗದ್ದೆ ಯ ಓಟು) ಕ್ರೀಡಾ ಮನೋ 
ಭಾವನೆಗೆ ಇಂಬುಗೊಟ್ಟಿ ತು. ಇದು ಬಹುಶಃ 
ರಾಜರಕಾಲದಿಂದ ಆರಂಭವಾಗಿರಬೇಕೆನ್ಲಿಸು 
ತ್ತದೆ. ಇಂದಿಗೂ ಓಟಿನಾಟ ಸಾರ್ವತ್ರಿಕ ಓಟದ 
ಸ್ಪರ್ಥೆಯಾಗಿ ನಡೆಯುತ್ತಿದೆ. 


೨ ಪರಸ್ಪರ ಸಹಾಯದ 
ಪ್ರೀತ ಸೌಹರ್ದಗಳಿಗೆ 
bd 


ಮುಯ್ಯಾಳು ವ್ಯವಸ್ಥೆ 
ಅನಕಾಶ ನೀಡುತ್ತಾ 


೩ ಪನ್ನಂಗಾಲ ತಮ್ಮೆ ಹಬ್ಬದಲ್ಲಿ ನಾಡು ಕರಿಯುನಿಕೆ 
ಯಿಂದಾಗಿ ಕೊಡಗಿನೆ ಪನ್ಯ ಜಮೀನುಗಳ ಎಲ್ಲ 


(ಪನ್ಯೆ ಜಮೀನುಗಳ ಕುರಿತು ಕೆಲವು 


ನಾಲಣರು ಗ್ರಾ ಮದ ಅಯೆಸ್ಕೂಡೆ 


೨೨೮ 


ಕೆಂಬಟ್ಟಿ ಗಳ ಸಾಮೂಹಿಕ ಹಬ್ಬವಾಗಿ ಕೊಡವರ 
ಸೇರಿ ke ಎಶ ತೆಯನ್ನು ನೆಗಣ್ಯವಾಗಿಸುವಂಥಣು 
ರ್‌ ಆಚರಣೆಗೆ ಅವಕಾಶ ನೀಡುವಂತಹ 
ದಾಗಿದೆ. 


೪ ಮಠಗಳ ನಿರ್ವಹಣೆಗೆ ಅನಕಾಶವಾಗಿ ಧಾರ್ಮಿಕ 
ವಶಾಲ್ಯಗಳನ್ನು ಗುರುತಿಸಲು ಅವಕಾಶವಾಗಿತ್ತು. 


೫ ಕ್ಳೆನ ಮಡ, ದೇವ ನೆಲೆಗಳ ದೇವರಕಾಡು, ಕಡಂಗ 
ಗಳ ಇರುವಿಕೆಯು ಆ ಪನ್ಯ ಗಡ್ಡೆ ಗಳಿಗೆ ದೈವಿಕ 


ವೌಲ್ಯ ಹಿರಿಯರ ನೆಲೆ ಎಂಬ ಸನ ಸ್ಥ; 


ಸೆಂಬಂಧೆವನ್ನು ಕುಟುಂಬಗಳಲ್ಲಿ ಹೇಯ 
ಕಾರಣವಾಗಿತ್ತು. ಅವು ಸರಿಸರೆ ಹಿ ರಕ್ಷಣೆ 
ಗಳ ವೈಜ್ಞಾ ನಿಕಸ ರೂಪದ ರಚನೆಯಾಗಿಯೂ 
ಕಾಣುತ್ತದೆ. 


೬ ಇತಿಹಾಸ ಪೂರ್ವ ಕಾಲದ ಪದ್ಧತಿಯೊಂದನ್ನು 
ಕಲ್ಲು ಬೋಟಿಯ ಆಚರಣೆಗಳ. ಮೂಲಳ 
ಕಾದಿಟ್ಟು ಕೊಳ್ಳುವ ಸಾಂಸ್ಕ್ರತಿಕ ಸಂಕೇತಳ್ಳೆ 
ಅನುವಾದ ನೆಲೆಗಳಾಗಿ ನನ್ಯ ಜನೀನುಗಳು 
ಉಳಿದಿನೆ. 


ಹೀಗೆ ಕೊಡಗಿನ ಇತಿಹಾಸ ಜನೆ ಜೀವನದ ಮೇಲೆ 
ಸಾಂಸ್ಕ್ರುತಿಕ ಪ್ರಭಾವಗಳನ್ನು ಉಳಿಸಿದ ರೂಪವಾಗಿ 
ಪನ್ಯ ಜಮೀನುಗಳು ಇಂದೂ ಕಾಣಬರುತ್ತಿವೆ. 


ಮಾಹಿತಿಗಳನ್ನು ತಿಳಿಯಲು ಜ್ಯೂಡಿಯಲ್‌ ಹೆಡ್‌ಮಂಸಿಸಿ ಶ್ರೀ ಟಿ. ಸಿ. ತಮ್ಮುಯ್ಯ, 
ನೀರಸ್ಪ, ಗರ್ವಾಲೆ ಶಾಲೆಯೆ ನುಂಖ್ಯೋಪಾಧ್ಯಾಯರೆ ನೆರವಾಗಿದ್ದರೆ.) 


ಇತಿಹಾಸ ದರ್ಶನ 


